ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಜಾತಿ ಆಧಾರಿತ ನಿಗಮಗಳ ಸ್ಥಾಪನೆ ಕುರಿತು 
ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) - 


94 (634) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಜ್ಯದಲ್ಲಿ ಜಾತಿ ಆಧಾರಿತ ನಿಗಮಗಳನ್ನು ಸ್ಥಾಪನೆ ಮಾಡಿರುವ ಉದ್ದೇಶಗಳೇನು; 


(ಆ) ನಿಗಮಗಳ ಸ್ಥಾಪನೆಯಿಂದ ಜಾತಿವಾರು ಅಭಿವೃದ್ಧಿ ಆಗಿರುವುದನ್ನು, ಆಗದಿರುವುದನ್ನು ಸರ್ಕಾರ 
ಗಮನಿಸಿದೆಯೇ ; 


(ಇ) ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಪ್ರತಿ ನಿಗಮಕ್ಕೂ ಮೀಸಲಿಟ್ಟಿರುವ ಅನುದಾನವೆಷ್ಟು ; 
ಖರ್ಚಾಗಿರುವ ಅನುದಾನವೆಷ್ಟು ; 


(ಈ) ಬ್ರಾಹ್ಮಣ ಸಮಾಜದ ಅಬಿವೃದ್ಧಿ ನಿಗಮ ಸ್ಥಾಪನೆಯಾದ ವರ್ಷದಿಂದ ಈವರೆಗೆ ಎಷ್ಟು 
ಅನುದಾನವನ್ನು ಒದಗಿಸಲಾಗಿದೆ; 


(ಉ) ಈ ನಿಗಮದ ಕಾರ್ಯಚಟುವಟಿಕೆಗಳೇನು ; ಅಧ್ಯಕ್ಷರ ಆಯ್ಕೆಗೆ ಅನುಸರಿಸುತ್ತಿರುವ 
ಮಾನದಂಡಗಳೇನು? 


